ಕರ್ನಾಟಕ ವಿಧಾನಸಭೆ 
(15ನೇ ವಿಧಾನಸಭೆ) 


ಒ೦ಭತ್ತನೇ ಅಧಿವೇಶನ 


ಕಾರ್ಯಕಲಾಪಗಳ ಪಟ್ಟಿ 
ಗುರುವಾರ, ದಿನಾ೦ಕ 04ನೇ ಫೆಬ್ರವರಿ, 2021 


(ಸಮಯ:: ಬೆಳಿಗ್ಗೆ 10.30 ಗಂಟೆಗೆ) 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು : ಐದನೇ ಪಟ್ಟಿ 
ಆ) ವರ್ಗಾವಣೆಗೊಂಡ ಪ್ರಶ್ನೆ:- 
ದಿನಾ೦ಕ: 02.02.2021ರ 3ನೇ. : ಮಾನ್ಯ ಪ್ರವಾಸೋದ್ಯಮ ಮತ್ತು 
ಪಟ್ಟಿಯಿಂದ ವರ್ಗಾವಣೆಗೊಂಡ ಪರಿಸರ ಮತ್ತು ಜೀವಿಶಾ 
ಶ್ರೀ ಅಪ್ಪಚ್ಚು (ರಂಜನ್‌) ಎಂ.ಪಿ. ಇವರ ಸಚಿವರು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 32552) 
ಇ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಐದನೇ ಪಟ್ಟಿ 


ಕೆ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ 

ದಿನಾ೦ಕ 29ನೇ ಜನವರಿ, 2021 ರಂದು ಶ್ರೀ ಆರಗ ಜ್ಞಾನೇಂದ್ರ ರವರು ಸೂಚಿಸಿ, 

ಶ್ರೀ ರಾಜಕುಮಾರ್‌ ಪಾಟೀಲ್‌ ರವರು ಅನುಮೋದಿಸಿದ ಕೆಳಕಂಡ ಪಸ್ತಾವದ ಮೇಲೆ 

ಮುಂದುವರೆದ ಚರ್ಚೆ (ನಾಲ್ಕನೇ ದಿನ). 

“ದಿನಾಂಕ 28ನೇ ಜನವರಿ, 2021 ರಂದು ವಿಧಾನಮಂಡಲದ 
ಉಭಯ ಸದನಗಳ ಸದಸ್ಕರನ್ನುದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ 
ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು 
ಮಾನ ರಾಜ್ಯಪಾಲರಿಗೆ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು 


ಸ 
ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ”. 


1 


1) 


2) 


3) 


3. ಶಾಸನ ರಚನೆ 


ಎಧೇಯಕಗಳನ್ನು ಪರ್ಯಾಲೋಚಿಸುವುದು ಮತ್ತು ಅಂಗೀಕರಿಸುವುದು 


. ಶ್ರೀ ಎನ್‌. ನಾಗರಾಜ (ಎಂ.ಟಿ.ಬಿ) (ಮಾನ್ಯ ಪೌರಾಡಳಿತ ಹಾಗೂ ಕಬ್ಬು ಅಭಿವೃದ್ಧಿ ಸಚಿವರು) 


ಅವರು:- 

ಅ) 2021ನೇ ಸಾಲಿನ ಕರ್ನಾಟಕ ಪೌರಸಭೆಗಳು ಮತ್ತು ಕೆಲವು ಇತರ ಕಾನೂನು 
(ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


. ಶ್ರೀ ಎನ್‌. ನಾಗರಾಜ (ಎಂ.ಟಿ.ಬಿ) (ಮಾನ್ಯ ಪೌರಾಡಳಿತ ಹಾಗೂ ಕಬ್ಬು ಅಭಿವೃದ್ಧಿ ಸಚಿವರು) 


ಅವರು:- 

ಅ) 2021ನೇ ಸಾಲಿನ ಕರ್ನಾಟಕ ಪೌರಸಭೆಗಳ (ಎರಡನೇ ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


. ಶ್ರೀ ಬಿ.ಎ. ಬಸವರಾಜ (ಮಾನ್ಯ ನಗರಾಭಿವೃದ್ಧಿ ಸಚಿವರು) ಅವರು:- 


ಅ) 2021ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


4. ಗಮನ ಸೆಳೆಯುವ ಸೂಚನೆಗಳು 


ಶ್ರೀ ವೆಂಕಟರಮಣಯ್ಯ ಟಿ. ಅವರು - ಬೆ೦ಗಳೂರು ಗ್ರಾಮಾ೦ತರ ಜಿಲ್ಲೆ ದೊಡ್ಡಬಳ್ಳಾಪುರ 
ತಾಲ್ಲೂಕಿನ ಹುಲಿಕುಂಟೆ ಗ್ರಾಮದ ವ್ಯಾಪ್ತಿಯಲ್ಲಿ ಕೈಗಾರಿಕಾ ಪದೇಶಕ್ಕಾಗಿ ರೈತರ ಕೃಷಿ 
ಭೂಮಿಯ ಬದಲಿಗೆ ಇತರೆ ಭೂಮಿಯನ್ನು ಸ್ವಾಧೀನ ಪಡಿಸಿಕೊಳ್ಳುವ ಬಗ್ಗೆ ಮಾನ್ಯ ಬೃಹತ್‌ 
ಮತ್ತು ಮಧ್ಯಮ ಕೈಗಾರಿಕಾ ಸಚಿವರ ಗಮನ ಸೆಳೆಯುವುದು. 

ಶ್ರೀ ಉದಯ ಬಿ. ಗರುಡಾಚಾರ್‌ ಅವರು - ಕೆ.ಪಿ.ಎಮ್‌.ಇ. ಕಾಯ್ದೆ ಪ್ರಕಾರ ಆಸ್ಪತ್ರೆಗಳಲ್ಲಿ 
ಮಲ್ಟಿಸಿಸ್ಟಮ್‌ ಚಿಕಿತ್ಸೆಯನ್ನು ಒದಗಿಸಲು ಅನುಮತಿ ನೀಡುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಸಿ.ಎಂ. ನಿಂಬಣ್ಣವರ್‌ ಅವರು - ಕಲಘಟಗಿ ವಿಧಾನಸಭಾ ಕ್ರೇತ್ರ ವ್ಯಾಪ್ತಿಯ ಬಮ್ಮಿಗಟ್ಟಿ 
ಣ ಉಡ ಜಿ ಅ.0 


ಮತ್ತು ದೇವಿಕೊಪ್ಪದಲ್ಲಿ ಹೊಸದಾಗಿ 110 ಕೆ.ವಿ. ವಿದ್ಯುತ್‌ ಉಪಕೇಂದ್ರಗಳನ್ನು ಸ್ಥಾಪಿಸುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


“( 


4) 


೨) 


6) 


1) 


8) 


9) 


10) 


11) 


ಶ್ರೀ ಪರಣ್ಣ ಈಶ್ವರಪ್ಪ ಮುನವಳ್ಳಿ ಅವರು - ರಾಜ್ಯದಲ್ಲಿ ನೂತನವಾಗಿ ಪ್ರಾರ೦ಭಿಸಲಾಗಿರುವ 
ಇಂಜಿನಿಯರಿಂಗ್‌ ಕಾಲೇಜುಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಮಾನ್ಯ 
ಉಪಮುಖ್ಯಮಂತ್ರಿಗಳ (ಉನ್ನತ ಶಿಕ್ಷಣ ಮತ್ತು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ) ಗಮನ ಸೆಳೆಯುವುದು. 

ಶ್ರೀ ಎಸ್‌.ಎನ್‌. ಸುಬ್ಬಾರೆಡ್ಡಿ ಅವರು - ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದೇವರಾಜ ಅರಸು ವಸತಿ 
ಯೋಜನೆಗೆ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ 
ಸೆಳೆಯುವುದು. 

ಶ್ರೀ ರಿಜ್ಜಾನ್‌ ಅರ್ಷದ್‌ ಅವರು - ಬೆಂಗಳೂರಿನ ಪೂರ್ವ ವಲಯದಲ್ಲಿರುವ ಹಲಸೂರು 
ಕೆರೆಯನ್ನು ನಿಯಮಿತ ನಿರ್ವಹಣೆ ಮಾಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 

ಶ್ರೀ ಹೆಚ್‌.ಪಿ. ಮಂಜುನಾಥ ಮತ್ತು ಅನಿಲ್‌ ಚಿಕ್ಕಮಾದು ಅವರುಗಳು - ಮೈಸೂರು ಜಿಲ್ಲೆಯ 
ವಿವಿಧ ತಾಲ್ಲೂಕುಗಳ ಹಾಡಿಗಳಲ್ಲಿ ವಾಸಿಸುತ್ತಿರುವ ಮೂಲ ನಿವಾಸಿ, ಇತರೆ ಬುಡಕಟ್ಟು ಹಾಗೂ 
ಗಿರಿಜನರುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಹೆಚ್‌.ಕೆ. ಪಾಟೀಲ್‌ ಅವರು - ಗದಗ-ಬೆಟಗೇರಿ ನಗರದಲ್ಲಿ ನಿರಂತರ ನೀರು ಪೂರೈಕೆಗೆ 
ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ನಿಯಮಿತದ 
(1೧೯೦ ಅಧಿಕಾರಿಗಳು ತೋರಿಸುತ್ತಿರುವ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರು 
ಅನುಭವಿಸುತ್ತಿರುವ ತೊ೦ದರೆಗಳ ಬಗ್ಗೆ. ಮಾನ್ಯ ನಗರಾಭಿವೃದ್ಧಿ ಸಜಿವರ ಗಮನ 
ಸೆಳೆಯುವುದು. 

ಶ್ರೀ ಎಂ.ವೈ. ಪಾಟೀಲ್‌ ಅವರು - ಅಫಜಲಪೂರ ಪಟ್ಟಣದಲ್ಲಿ ಕುಡಿಯುವ ನೀರಿಗಾಗಿ 
ನಿರ್ಮಾಣಗೊಂಡಿರುವ ಹಳೆಯದಾದ ಕೆರೆ ದುರಸ್ತಿಯೊಂದಿಗೆ ಸೇತುವೆ ನಿರ್ಮಾಣ ಮಾಡಲು 
ಹಣ ಬಿಡುಗಡೆ ಮಾಡುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಉಮಾನಾಥ ಎ. ಕೋಟ್ಯಾನ್‌ ಅವರು -- ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದೆಲ್ಲೆಡೆ 
ಕೈಗಾರಿಕೆಗಳಿಗೆ ಜಮೀನನ್ನು ಬಿಟ್ಟುಕೊಟ್ಟಿರುವ ಸ್ಥಳೀಯರಿಗೆ ಕೈಗಾರಿಕಾ ಸಂಸ್ಥೆಗಳಲ್ಲಿ ಉದ್ಯೋಗ 
ನೀಡುವ ಬಗ್ಗೆ ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರ ಗಮನ ಸೆಳೆಯುವುದು. 
ಶ್ರೀ ಅಮೃತ ಅ. ದೇಸಾಯಿ ಅವರು - ಧಾರವಾಡ ಗ್ರಾಮೀಣ ಎಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 
ಮುದಿಕೊಪ್ಪ ಗ್ರಾಮದ ಕೆರೆಯ ಕೋಡಿ ತುಂಬಿ ಹರಿದು ಹೋಗಲು ವ್ಯವಸ್ಥೆ ಮಾಡುವ ಬಗ್ಗೆ 
ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


..%/ 


12) 


13) 


14) 


15) 


16) 


17) 


ಶ್ರೀ ಜಿ. ಕರುಣಾಕರ ರೆಡ್ಡಿ ಅವರು - ಹರಪನಹಳ್ಳಿ ತಾಲ್ಲೂಕಿನ ವ್ಯಾಪ್ತಿಯಲ್ಲಿ ಗರ್ಭಗುಡಿ ಏತ 
ನೀರಾವರಿ ಯೋಜನೆ-1 ಹಾಗೂ ನಿಟ್ಟೂರು-ಹಲವಾಗಲು ಏತ ನೀರಾವರಿ ಯೋಜನೆಗಳ 
ಪುನರುಜ್ಜೀವನ ಕಾಮಗಾರಿಗಳಿಗೆ ಅನುಮೋದನೆ ನೀಡುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 

ಶ್ರೀ ಹೆಚ್‌. ಹಾಲಪ್ಪ ಅವರು - ಸಾಗರ ತಾಲ್ಲೂಕು ಕಸಬಾ ಹೋಬಳಿ ಬಳಸಗೋಡು ಗ್ರಾಮದಲ್ಲಿ 
ಮೂಲಿಕಾ ಸಮೃದ್ಧಿ ಆರೋಗ್ಯಾಭಿವೃದ್ಧಿ ಪ್ರತಿಷ್ಠಾನಕ್ಕೆ ಔಷಧಿ ಸಸ್ಯಗಳನ್ನು ಬೆಳೆಸಲು 
ಸರ್ಕಾರದಿಂದ ಗುತ್ತಿಗೆ ಆಧಾರದ ಮೇಲೆ ನೀಡಿರುವ ಜಮೀನಿನಲ್ಲಿ ಶುಂಠಿ ಬೆಳೆಯುತ್ತಿರುವ 
ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಆರಗ ಜ್ಞಾನೇಂದ್ರ ಅವರು - ಹೊಸನಗರ ತಾಲ್ಲೂಕಿನ “ಕಾರಣಗಿರಿ” ಯಲ್ಲಿ ಪ್ರಾಥಮಿಕ 
ಆರೋಗ್ಯ ಘಟಕವನ್ನು ಆರಂಭಿಸಲು ಆಗುತ್ತಿರುವ ವಿಳಂಬದ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಟಿ. ರಘುಮೂರ್ತಿ ಅವರು - ಚಿತ್ರದುರ್ಗ ಜಿಲ್ಲೆಯ ಎಲ್ಲಾ ತಾಲ್ತೂಕು ಕೇಂದ್ರಗಳಲ್ಲಿ 
ಕಡ್ಲೆಬೇಳೆ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸುವ ಬಗ್ಗೆ ಮಾನ್ಯ ಸಹಕಾರ ಸಚಿವರ ಗಮನ 
ಸೆಳೆಯುವುದು. 

ಶ್ರೀ ಭರತ್‌ ಶೆಟ್ಟಿ ವೈ. ಅವರು - ಡಾ। ಸರೋಜಿನಿ ಮಹಿಷಿ ಸಮಿತಿಯ ಶಿಫಾರಸ್ಸಿನಂತೆ 
ಉದ್ಯಮ ಮತ್ತು ಕೈಗಾರಿಕಾ ಘಟಕಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಬಗ್ಗೆ 
ಮಾನ್ಯ ಕಾರ್ಮಿಕ ಸಚಿವರ ಗಮನ ಸೆಳೆಯುವುದು. 

ಶ್ರೀ ಹೆಚ್‌.ಡಿ. ರೇವಣ್ಣ ಅವರು - ಹಾಸನ ಜಿಲ್ಲೆಯ ವಿವಿಧ ತಾಲ್ಲೂಕುಗಳಲ್ಲಿನ ಸರ್ಕಾರಿ 
ಪದವಿಪೂರ್ವ ಕಾಲೇಜುಗಳಲ್ಲಿ ಕರ್ನಾಟಕ ಪಬ್ಲಿಕ್‌ ಶಾಲೆಗಳನ್ನು ಪ್ರಾರಂಭಿಸುವ ಬಗ್ಗೆ 
ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರ ಗಮನ ಸೆಳೆಯುವುದು. 


ಎಂ.ಕೆ.ವಿಶಾಲಾಕ್ಷಿ 
ಕಾರ್ಯದರ್ಶಿಪ್ರ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ಅಂತರ್ಜಾಲದ ಈ ವಿಳಾಸದಲ್ಲಿ ಪಡೆದುಕೊಳ್ಳಬಹುದು 


1:೭ಓ0://1:10. 1:011..181೧. 171/055೮೫೫೬ಿ1/100/100. 177೬ 


೫ಓಗಿಗಗಗಿಗ ಗ1ಡ 150151 ಗ1717171೫ ಗ೦5೫1೫5೧೯7೪ 


(71೯೫77೫೫777 45551/8171) 
7117171711 5೧5510೫ 


೫157 ೦೫೯ ೫80151೫೯555 
7017568), 07೮ 4% ೫೦0/೬೫77, 2021 
(11730: 10.30 ೩.1೫) 


1. ೧೮೫5571೦೫5 


೫) 0೮೦5೦೧೨5 107 ಲೆ ಗಿ115170೮75 : ೫17 1151 

1) ೩1೫58೦೯೯೮೮ 5೯೯೮6 0ಟ೬೮58ಟ೦೫ : 1/17151೦£ 1೦7 
710:32(552) 170೧ 3:6 116 661006 '['೦111517 ೩೧೮ ೫17171/0೧170೧1 6 
02.೦2.೨೦೨೩ ೫) 5/1 ಗಿ೧೧೩೦೧೮ 700108). 
(೧೫೩71೩7) 11.೧ 

0೮) 0೮50015 10% ೫1110010 ಗಿ13517೮75 : ೫1 ಓ16( 


2. 11೦711೦೫ ೦೯ 7೫೫೧೫೮ 7೦ ಆ೦೪೫ಣ೫೦೧'5 


೩00 ಣ25565 


7107೦೯ 1218005610೧ (ಗಂಟ/(೧ ಬಖ/) ೦೧ (ಆ 10110೪1138 170108 
170166 07 57 ಗ೯ಡ ೩ ಟೆ1281701161೩ ೫೩೧೮ 560೦7666, 077 5£1 ೫೩ ೬17೩೯ ೧೩/೬! 
೦1%. 290 ಲಗ ು೩೧77, 2021. 


“7೮, (೧೮ 170070೮758 ೦1 ಓಉಂಚ1೧81000೩ 1೦1910017೮ ಡ55೮೧701)7 
೫೩5೮೧71೦೮6 1೧ (17೮ 565510೧ ೮ 16876 10 (178೩/೧೬ (7೮ 1101716 ೮೦೪೮೫೧೦೫ 1೦೯ 
(16 1755 6011170760 10 117೮ 1/61/1೮15 ೦೫ 1೦ 1101565 ೦1 ಓ೮1518016 
೧೫. 280 ೫7೮೩೫7, 2021.” 


-:2;- 


ತಿ. ಔ70151 ಗಿ777೫ 80511555 


1.2311,15 7೦೧ ೮೦೫5₹೧೧ಣ 141071 ಗಿ೫7ಐ ಔಗಿ 55116 


11೮ 8ನ೩8೯73೩1088೩ 710131010೩1801೮5 ೩೧ೂಲೆ 0೮೯೪೩1೩ ಲರ: 12% 
(ಗಿ7೩೮೫೮1773೩೮೫೪೦ 8111, 2021 
ರಃ ೫.71೩ ೩೯೩]೩ (10178) (881013701೮ 711813150೮: 8೦೯ 710131010೩1 
ಡ0ೆ17217315687೩(103, ೩೫೮ 50 ೩೯೦೩1೩೮ 2೮೪೮1೦ ೫೩೮1೩1) 10೦ 1730೪೮:- 
ಖ) ಗಯ 71೮ 1607728100೩ 1/1:2271೦08111065 ಖೆ 0೧ 0೧೮7 
೭೫೫ (ಗಿ71೦೧೮17೮೧ಭ 73111 2021 0೮ 10806೧ 1710 ೦೦೧51661100. 
1) ಹೆಂ 0೦ 172096 1138 (7೮ 811116 ೧೩55೮೮ 


೮ ೫ನ೩£೯13೩128೩ 71013101021101೮5 (5೮೦೦೫೮ ಗಿ13೮೫ ೮173೮1) 8111, 


202% 
51 ೫.1೫೩ ೩೯೩)೩ (1178) (181087101೮ 7118315608 8೦: 780731010೩1 
ಡಓಗ11318215012(10173 ೩೫೮ 508೩೯೦೩1೩೮ 1226೪೮1೦೦೫೩೮1೩1) ೭೦ 13೩೦೪೮:- 
ಖ ಗ 7೧೮ ಓಔರಣಓಖೆಂಡ 11೧10108165 (5೮೦೦೧೮ ಡಿ126೧೧017601) 
3111, 2021 1೮ 1006೧ 1110೦ ೦೦೧516೮1೩೦೧. 
12) ಖೆ5೦ 10 02016 1138 17೮ 811106 ಏ೩5೮೮ಲಿ 


713೮ 828೯13೩181೩ 71%:13101081 ೮ಿ೦೯೧೦೫೩೬ಟ೦3೬5 (೧೩೮೫೮/73೮8, 2111, 


2021 


ನಕ  ಔ.ಗಿ.ಔ2ಂಡಲರ೯ (1108301೮ 
೮೪೮1೦೧1೩೮೫1) 0೦ 133೦೪೮:- 
೫) ಲೊಂ॥ "6 "೫೧೭೪೩ 1//2೧71೦01 (೦10018೩೦05 
(ಓ776೧617611) 81112021 0೮ 1೫061 1710 ೦೦151661801. 


112151೦೯ ₹೦೫ [70೩013 


1) ೫5೦ 10೦ 17016 (128/1 (7೮ 7111 2೮ ೩೩5೮೮. 


-ತಿಂ- 


4. ಲಿ&111710 11೯೫೫1೦೫ ೫೦1೯1೦೫5 


- 51 767 8೩೯೩೫73೩೫7೩೩೩೫. 7 10೦ ೧೦8 (76 81೦೧೦೧ ೦8 110೧116 
/111508 1808: 1.೩7೮ ೧೮ 110061017೧ 50016 1೧605101165 70೩೮1೧ 
೩೦೦೬1510013 ೦೯ ೦0೧೮೯ 18೧06 1೧50೩6 ೦ ಗಿ€11೦೮1೬76 1874 ೦ (೧೮ 
11776185 1018 651080115171776131: ೦೫ 11300501101 701೧6 1೧ (7೮ 11171 ೦8 
1110111216 1೪111೩6೮ ೦8 2೦668/8118 18101 1೧ 706810೯೬ ೧/೩1 
6151101. 


- 51 ₹837. ಔ. ಆರರ ೆ೩೦0೩೯ 1೦ ೦೩1 (176 2060೧10೧ ೦8 (1೧೮ 110೧716 
11121561 1೦೯ 1168/11 ೫೧೮ 781/1177 1೮61೯81೮ ೫೩೧೮ 11661001 ೫76೭0೩೦೫ 
168೫1೮1೧ 0೮117155100. 10೦ 01೦೪1೮೮ 1/11 5೮೦೬೩೧7 18 170501೭0 ೩5 
೮೯ ಓ.೧.ಗ/. ಗ. ಗಗ. 


- 5೯1 ೮ಿ.71.711730೩73 ೧೩7೩೫೭ 1೦ ೦೩. (7೮ ೩೪೮೧೦೧ ೦8 (೧೮ 1100೧716 
(1168 71/1115 15688೫೮1೧೧ 1೧5061800೧ ೦೯ 7೧0೫ 110% ಟು 
5೩1೦125 1೧ 7881717108೭. ಖೆ 7201110೦00೩ 1೧ 17೮ 111೧1 ೦1 
"ಯೊ ೧8೩೮1 ೩5೮171] 0೦೧೩೭1126೧೦]. 


- 581 ಔರ೯ಔಡಣ ೧೩ 8511೩೯೩೦೧0೩ 71013೩17೩11) (೦ ೦೦೫ 113೮ ೩೭೮61೦೧೬ 01% 
110117116೮ 726೧7 0೧10 7/11715601 (1116110೯ ೫6೦೩೮೦೧ ೫7೮ ಗ, ೧7 
೩76 5010೧೦೮ 8೫೧6... 760೧/೧010), . 5೬111. 261೪೮1೦0160, 
513(17601೯6೧೮೮£೫೩೧1೦ 8೬೧6... %116110೦06) .. 7688೩7೮1೧೮. ೫0101161 
11378೩5೦೮೯೮ 10೦ 07೧೮ ೮೧1136೦೯1೧ ೦೦೫೮8೮5 ೦೦1೧717612066 1361/17 1೧ 
13೮ 50816. 


- 5೭1 5.೫. 5000೩7೮೮643 1೦ ೦೩ 10೧7೮ 8೩೮೧೦೮೦೧ ೦8 (೧6 1100೧716 
1/11215808 80% 1100511 1681761136 5610000833 ೦8 1೮೧೮೧೮೦೩1೦5 108 
2617೫೩] 1:5 1770೮811 50೧6/76 17 ಲಿ111ೇಯಂ1ರ[ 618010(. 


-24;- 


ಅ. 5£1 ೫129೩೧ ರ್ಡೀಿ50೧೩೧ 10೦ ೦೭ 187೮ 800೧1೦೧ ೦8 110711೮ ೮7108 
1/1171510% 1681೮112 010/೦೯ 113011750118130೮ ೦ 718ರ ಓಜ 18೧ 
೩೩ 2016 ೦1 86೧ ೫/ಜ. 


7. 5£1 81.೧, 71೩/]080೭1 ಎ೧ಛೆ ಡಿ೧11 ೮ಲಿ೧1ಓಓ 2೧2೩0. 1೦ ೦೫1 (0೧೮ 
೩೦೮೧/೦೧ ೦% 110/೧716 1/1171906೯ 10೯ 5೦010 1761816 1688೮1 10 
'21:0೪166 108೩51೦ 1801165 10 117೮ 17701601715, ೦೧೮೧೯ 171065 8೧೮ ೧111 
1110೮5 1111126 172 7811೦೮5 181015 ೦8 111790 6151065. 


8. 5£1 ೫1.80. 7೩೮ರ 10೦ ೦೩) (7೮ ೫೮೧೦೧ ೦8 1100716 1117151: 170 
[1180 120%61೦073671 17688೩1೮1೧ 0೭1011೦ 8೧೮ 17801೧ 6161001105 600 
10೦. 13661161306 ೦ ೦010೦೮75 ೦ 0101080 10 01೦೪1೮6೮ 16810 1778೮೯ 
5೭0101)7 1೦ ೮೩೮-83616611 ಲಿ1ಟ್ರ 


೨. 51 71,317. ೫7೩11 1೦ ೦೩ 17೮ ೩೭0೮೧೦/೫ ೦18 |0171ಆ 11117155೦೯ 108 
1112೦೯ 111185೦1 1688101176 16168511 (2ಆ 8೯೫2 10೦ ೦೦೧5೮೦೬ 
1011666 ಖೆ 76001 ೦1 10005 7೫7೧100೧ 77೩5 ೫೮೧7 ೦1೮ ೫೩೧೮ ೦೦೫51೬೦೬೦೮ 
101 6111210112 1780೮೯ 0೮1೦5೮ 1೧ ಗಿ! ೫೧.೯ 1೦೫7೧. 


10. 5£1 1೧3೩೧೩೧೩ ಡಿ. 8100೩೧ 10೦ ೦೩ (17೮ ೩೪೮೧೮೦೧ ೦. 11007116 
1117151601 80% ಓಟ ೮ ೫೧೮ 110610೧3 5೦ 11730050105 1688161೧ 
[2101೪161176 ೮77010]711361:( 17 11261810 ೮5॥8101151:17761715 10 076 100 
60015 17170 1.81೮ 18100161 17೮1 18130 10 (76 17005611165 ೩೦೧೯೦55 
112೮ 5116 11201061126 12೫8017೩ (:12೩08೩ 6150101. 


11. ೦51 ಗಿ೧್ಗ್ಭಟ್ಲ೧. ಡಿ. 205೩1 1೦ ೦೩1 117೮ ೩೭೭೮7/1೦1೬ ೦%" ೧೦೧71೮ 1111215೯೮7 
₹018. 11708 1110೫1೦೧ 71೮81017 10೦. ೧0೮ 8೩೫1೫೩72 56176125 10/೯ 
10171130 ೦ ೫781೦೯ ೫೫೦: 1111178 10 (೧೮ 77೮1೯ ೦8 1.106 ೦1 111161೬000೩ 
11110೮. 1೧. (ೆ7ಆ..111೧105 ೦/೧ 20ರರ7ಡರೆ. ೫ರಗುಜೆ  ಡಾ560101)7 


(0135806107. 
5 


12. 


13. 


4. 


158, 


16. 


17. 


-5ಈಃ- 


5£1 6. 80೩೯7೩೫೫೩೩೬ 8ಲಗ663 1೦ ೦೦. (12೮ ೩೮೧/೦೧ ೦" 110೧7116 
1/1121516% 10: 111120೫ 111181೦೧ 168೫೯೮11 ೦ ೩೦೦೦೯೮ ೩001೯೦೪೫. 10 
1`6]೪7೮13೩7೧ . ೫7೦1೬೦ ೦ ೮೫01೩೮೮೬ 11: 111168100೧ 5೦೧೮17೦-1 ೩೧೮ 
7101-110181೩ 110! 111168101೧. 50161065. 


5:1 73. 1881800೩ 1:೦ ೦೦1 (7೮ 8೩೭0೮೧11೦೧ ೦7 (7೮ 110೧716 1/11/7196 ₹೦೯ 
೫೮೪೫೮1೬೮ 16887611 ೮1೦೫1176 ೦8 01177868 1೧ (7೮ 1706 17717100 77೩5 
೯೫70೮೮ ೦೧ 10856 077 (7೮ 0೦೪೮೯೧07೮7೧ 1೧ 1001/0೩ 5೧೮೫1 
ಡಿ೦೯7ಡ ಗ011೧೯ಟ011 718015ಗ೧8೩೧೩ 1೧ ಔಂಂಇಡ್ರ೦6೬. 111೧0೮ ೦8 
18580೩ 0011 1೧ 58೫1೩ 1೫ 101 8೯೦೫1172 17756101728. 01೫7. 


ರ£1 6೩ ೩ ಲೆ33೩13೦7 0೩ 1೧೦ ೦೩. (2೮ 8೩೦೮೧೧೦0 ೦೯ (76 1107716 
111215೮೯ 1೦೯ 116810. ೫೧೮ 75770) ೫161887೮ ೫೧7೮ 11661೦ ೫6೭08೦೧ 
176೫೮11 ಟೆೊಆ 661ಖ// 0೦1೧6 ೦೫೩೪೪೮೮ 101. ೦೦೫711261306176೧1 07 
[2111128177 168. ೦೮೧೮ 17 100೩/೮111 ೦1 11058178 8 10010%. 


511 7. ಔಷ್ತೂ101773081(833 10೦ ೦೦. (7೮ ೩೭೮೧/೦೫ ೦೪ (ಆ 110೧716 
11121561 801: ಲಿ೦-೦೮೦೫೩/3೦1 16881೮1136 561126 0 ೦! ಲಿ110೬(06೩ ಐ 
7210೦೮೫೮071 ೮೮11015 1೧% ೫ ಯೇ ೦೮೧೮76 ೦ ಛಿ1117೩೮1€೩ 
6151108. 


ನ5£1 30೩/6 5006೧7. 3 ೦ ೦೫ (7೮ 8000೧0೦೧ ೦೯ (16೮ 07716 
7/112158807:. 80%. 32೦೮೫ 1೮9೫7೦೮1೧8 01೦1161೧68.  607/010170367 
೦೫]೦11೮11್ರ7 ೪೭೦ (7ಆ 10೦% ೮೦01೮ 1೧ ೮೧6೮0115೮5 ೩೧೮ 1೧6058೧01೩] 
೮560101191717767೧ 1 ೩೫ ೮೦೫ 127.58701171 11871511 ೮೦11. 


51 ೫3.2.೦೪೩1 1೫3೩ 1೦ ೦೩1 (7 ೩೦೮೧/೦1 ೦1 (7 1107೧716 111115108೯ 
10೯ 77೧77೫77 ೩೧೮ 50೦೧೧೮೩: 07060080೦೧ ೩೧೮ 5801೩ 1688161೧ 
೧೦೦1717361 0607 61 ೦೫ 1081118೩ 20110೦ 507೦೦೬ 17% 0೦೪೮೯೧1೧೮71 
71] (001065 1೧ 7811005 6010105 ೦8 1185580. 61810೬ 


71. 8,171:1೩188 581 
5೮೦೯೮೦೬೩೯೫(1/೦) 


